ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 50 (30) 
ಸದಸ್ನರ ಹೆಸರು : ಶ್ರೀ. ಪಕಾಶ್‌ ಕೆ. ರಾಥೋಡ್‌ 


p) 


(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 07.12.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚೆವರು 
] —— ಉತ್ತರ § TE ] 
ಸರ್ಕಾರಿ``ಮತ್ತು ಅರೆ] ) 


ಸರ್ಕಾರಿ ಶಿಕ್ಷಣ 
ಸಂಸ್ಥೆಗಳಲ್ಲಿ ಬೋಧಕರ 
ಹುದ್ದೆಗಳನ್ನು ಖಾಲಿ ಆದ 
ದಿನದಿಂದಲೇ ಭರ್ತಿ 
ಮಾಡಿಕೊಳ್ಳಲಾಗಿದೆಯೇ; 
(ವಿವರ ನೀಡುವುದು) 


ಖಾಲಿ'ಆದ`ದಿನದಿಂದಲೇ 
ಹುದ್ದೆಗಳನ್ನು 
ತುಂಬಿಕೊಳ್ಳದಿದ್ದಲ್ಲಿ 

ಮಕ್ಕಳ ಶಿಕ್ಷಣದಮಟ್ಟ 


ಬಂದಿದೆಯೇ; 
ಬಂದಿದ್ದ; ಲ್ಲಿ ಈ ಬಗ್ಗೆ 
ಸರ್ಕಾರ ಕೈಗೊಳ್ಳುವ 


ಕ್ರಮವೇನು; ಖಾಲಿ 
ಹುದ್ದೆಗಳನ್ನು ತುಂಬಲು 
ಎಷ್ಟು ಕಾಲವಕಾಶ 


ಬೇಕಾಗುತ್ತದೆ? (ವಿವರ 
ನೀಡುವುದು) 


ಪ್ರಸ್ತುತ  ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯಿಂದ 
ಹೊರಡಿಸಲಾಗಿರುವ ಸುತ್ತೋಲೆ ಸಂಖ್ಯೆ ಆಇ 157 ೆಚ-8/2020, 
ದಿನಾಂಕ:10/06/2020ರಲ್ಲಿ ಆರ್ಥಿಕ ಮಿತವ್ವಯ ಸಾಧಿಸುವ ಸಲುವಾಗಿ ಈ 
ಕೆಳಕಂಡಂತೆ ಕ್ರಮಕೈಗೊಳ್ಳಲು ಸೂಚಿಸಲಾಗಿರುತ್ತದೆ. 

* 2020-21ನೇ ಸಾಲಿನಲ್ಲಿ ಯಾವುದೇ ಹೊಸ ಅನುದಾನರಹಿತ ವಿದ್ಯಾ 
ಸಂಸ್ಥೆಗಳನ್ನು ವೇತನಾನುದಾನಕ್ಕೊಳಪಡಿಸುವಂತಿಲ್ಲ. 

* ಅನುದಾನಿತ ಸಂಸ್ಥೆಗಳಲ್ಲಿ ನಿವೃತ್ತಿ ನಿಧನ, ರಾಜೀನಾಮೆ ಇತರೆ 
ಯಾವುದೇ ಕಾರಣಗಳಿಂದ ಖಾಲಿ ಉಂಟಾಗುವ ಹುದ್ದೆಗಳನ್ನು 2020- 
21ನೇ ಸಾಲಿನಲ್ಲಿ ಭರ್ತಿ ಮಾಡುವಂತಿಲ್ಲ ಸದರಿ ನಿಯಮವು 
ಈಗಾಗಲೇ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿರುವ 
ಪ್ರಕರಣಗಳಿಗೂ ಸಹ ಅನ್ವಯಿಸತಕ್ಕದ್ದು. 

* ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ ಉಂಟಾಗುವ ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳಲು ಹೊಸದಾಗಿ ಸಹಮತಿ ನೀಡುವಂತಿಲ್ಲ. 

* ಈ ಎಲ್ಲಾ ನಿಯಮಗಳು ಸರ್ಕಾರದ ಎಲ್ಲಾ ಇಲಾಖೆಗಳಡಿಯಲ್ಲಿ 
ಬರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ/ವಸತಿ ನಿಲಯಗಳಿಗೆ ಹಾಗೂ 
ಈಗಾಗಲೇ ವೇತನಾನುದಾನಕ್ಕೊಳಪಡಿಸಲು ಸ್ಥೀಕೃತಗೊಂಡಿರುವ ಮತ್ತು 
ಸ್ಪೀಕೃತಗೊಳ್ಳುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ, ಇನ್ನುಳಿದ 
ಅನುದಾನಿತ ಸಂಸ್ಥೆಗಳಿಗೂ ಸಹ ಅನ್ವಯಿಸತಕ್ಕದ್ದು. 


ಮೇಲ್ಕಂಡಂತೆ ಆರ್ಥಿಕ ಇಲಾಖೆಯು ನಿರ್ದೇಶನ ನೀಡಿರುವುದರಿಂದ 
ಯಾವುದೇ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳನ್ನು 
ವೇತನಾನುದಾನಕ್ಕೊಳಪಡಿಸಲು ಸಾಧ್ಯವಾಗುತ್ತಿಲ್ಲ. ಪ್ರಸ್ತಾಪಿತ ಆರ್ಥಿಕ ಮಿತವ್ಯಯ 
ಆದೇಶವನ್ನು ಸಡಿಲಿಸಿದ ನಂತರ ಖಾಲಿಯಿರುವ ಅರ್ಹ ಹುದ್ದೆಗಳನ್ನು 


ವೇತನಾನುದಾನಕ್ಕೊಳಪಡಿಸಲು ಪರಿಶೀಲಿಸಲಾಗುವುದು. 


ಬಡ್ತಿಗೆ ಸಂಬಂಧಿಸಿದಂತೆ, ಬೋಧಕ ಮತ್ತು ಬೋಧಕೇತರ ವೃಂದದ 
ಹುದ್ದೆಗಳನ್ನು ಕೌನ್ಸಿಲಿಂಗ್‌ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗುತ್ತಿದೆ. 


ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢಶಾಲೆಗಳ ವಿದ್ಯಾರ್ಥಿಗಳ 
ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಲಕಾಲಕ್ಕೆ ಅರ್ಹ ಅತಿಥಿ ಶಿಕ್ಷಕರನ್ನು ತಾತ್ಯಲಿಕವಾಗಿ 
ನೇಮಕಾತಿ ಮಾಡಿಕೊಂಡು ಬೋಧನೆ ಮಾಡಿಸುವ ಮೂಲಕ ವಿದ್ದಾರ್ಥಿಗಳ 


F) 


ಕಲಿಕೆಗೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಉಂಟಾಗದಂತೆ ಕ್ರಮವಹಿಸಲಾಗುತ್ತಿದೆ. 


ಖಾಲಿ ಹುದ್ದೆಗಳನ್ನು ನೇಮಕಾತಿ ಮತ್ತು ವರ್ಗಾವಣೆ ಮೂಲಕ ಭರ್ತಿ 
ಮಾಡಬೇಕಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ನೇಮಕ 
ಮಾಡಿಕೊಳ್ಳಲಾಗುತ್ತದೆ ಹಾಗ ಹತ್ತಿರದ ಶಾಲೆಗಳಿಂದ ಕಾರ್ಯಭಾರ ಕಡಿಮೆ 


ಇರುವ ಶಿಕ್ಷಕರನ್ನು ನಿಯೋಜನೆ ಮಾಡಿಕೊಳ್ಳಲಾಗುತ್ತದೆ. 

ಕಾರ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ 
ನಿವೃತ್ತರಾದರೆ, ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಸೇವೆಯಲ್ಲಿ ಮುಂದುವರಿಸಲು 
ಅವಕಾಶ ಕಲ್ಲಿಸಲಾಗಿದೆ. 

ಪ್ರಸ್ತುತ ಜಾರಿಯಲ್ಲಿರುವ ಆರ್ಥಿಕೆ ನಿರ್ಬಂಧ ಸಡಿಲಗೊಂಡ ನಂತರ್ಕ 
ಖಾಲಿ ಹುದ್ದೆಗಳನ್ನು ನಿಯಮಾನುಸಾರ ತುಂಬಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ ಇಪಿ 87 ಎಲ್‌ಬಿಪಿ 2020 


ತ — 

(ಎಸ್‌. ಸುರೇಶ್‌ ಕುಮಾರ್‌) 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


